ಲಿಖಿತ ಮೂಲಕ ಉತ್ತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 04ನೇ ಮಾರ್ಚ್‌, 2020 


ರಾಜ್ಯ ಹೆದ್ದಾರಿ ಅಭಿವೃದ್ಧಿಗೆ ಕೆ.ಶಿಫ್‌-3 ಯೋಜನೆಯಡಿ ಜಮೀನು ಖರೀದಿಸುವ ಕುರಿತು 


ಶ್ರೀ ಕೆ.ಸಿ. ಕೊಂಡಯ್ಯ (ಸ್ಥಳೀಯ ಸಂಸ್ಥೆಗಳ ಕ್ಲೇತು):- 
254 (256) ಮಾನ್ಯ ಕಂದಾಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲ್ಲೂಕು ವ್ಯಾಪ್ತಿಯ ಕೆಲವು ಗ್ರಾಮಗಳಲ್ಲಿ ಕರ್ನಾಟಕ ರಾಜ್ಯ ಹೆದ್ಮಾರಿ 
ಅಭಿವೃದ್ಧಿ ಯೋಜನೆ ಕೆ.ಶಿಫ್‌-3 ಯೋಜನೆಗೆ ಅವಶ್ಯವಿರುವ ಜಮೀನನ್ನು ಭೂ ಮಾಲೀಕರಿಂದ 
ಖರೀದಿಸುವ ಪ್ರಕ್ರಿಯೆ ಯಾವ ಹಂತದಲ್ಲಿದೆ; 


(ಆ) ನಾಗಮಂಗಲ ತಾಲ್ಲೂಕು, ದೇವಲಾಪುರ ಹೋಬಳಿಯಲ್ಲಿ ಈ ಯೋಜನೆಗೆ ಎಷ್ಟು ಜಮೀನು 
ಖರೀದಿಯಾಗಿ, ಪರಿಹಾರ ವಿತರಿಸಲಾಗಿದೆ; ಪರಿಹಾರ ಹಣಕ್ಕಾಗಿ ಮಧ್ಯವರ್ತಿಗಳು ಒತ್ತಡ 
ತರುತ್ತಿರಬಹುದೇ; 


(ಇ) ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲ್ಲೂಕು, ದೇವಲಾಪುರ ಹೋಬಳಿ, ಕುಡುಗುಬಾಳು ಗ್ರಾಮದಲ್ಲಿ 
ಸರ್ಮೆ ನಂ. 24/ಸಿ ನಲ್ಲಿ 25 ಗುಂಟೆ ಜಮೀನಿನ ಮಾಲೀಕರಾದ ಬಡ ರೈತ ಮಹಿಳೆಯ 15 ಗುಂಟೆ ಜಮೀನು 
ಭೂಸ್ವಾಧೀನಕ್ಕೆ ಪರಿಹಾರ ಹಣವನ್ನು ವಿತರಿಸಲಾಗಿದೆಯೇ; 


(ಈ) ಈ ಮಧ್ಯೆ ಕೆಲವು ಮಧ್ಯವರ್ತಿಗಳು ಪರಿಹಾರ ಹಣಕ್ಕಾಗಿ 


ಈ ಮಹಿಳೆಗೆ ಮೋಸ ಮಾಡುವ ಸಲುವಾಗಿ ಸರ್ವೆ 


ನಂ. 24/ಬಿ.ಪಿ1 ಎಂದು ಖಾತೆ ತೆರೆಯಿಸಿ, ಪರಿಹಾರ ಹಣಕ್ಕಾಗಿ ಪ್ರಯತ್ನಿಸುತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಇದರಲ್ಲಿ ಅಧಿಕಾರಿಗಳು ಶಾಮೀಲಾಗಿರುವರೆಿ ಸರ್ಮೆ ನಂ. 24/ಬಿ ಯಾರ ಹೆಸರಿನಲ್ಲಿದೆ; 
ಎಷ್ಟು ವರ್ಷಗಳಿಂದಿದೆ; ಸರ್ಮೆ ನಂ. 24/ಬಿ.ಪಿ1 ಎಂದು ಯಾರಿಂದ ಯಾರಿಗೆ ಖಾತೆ ವರ್ಗಾವಣೆಗೊಂಡಿದೆ? 
(ವಿವರ ನೀಡುವುದು) 


